ಕೋವಿಡ್‌ 19 ಅನ್ನು ಕಲಿಕೆಯ ಸಾಧನವಾಗಿ ಬಳಸು: 


ಅನಿಲ್‌ ಎಸ್‌. ಅಂಗಡಿಕ 


ಕೋವಿಡ್‌ ಸೋಂಕು ಭಾರತದ ಕೆಲ ಮುಂದುವರಿದ ಮೆಟ್ರೊ 
ನಗರಗಳಲ್ಲ ಕೆಲವೇ ವ್ಯಕ್ಷಿಗಳಗೆ. ಅದೂ ಸಹ ಬೇರೆ ದೇಶಗಳಂ೦ದ 
ಬಂದವರಿಗೆ ಮಾತ್ರ ಸೀಮಿತವಾಗಿದೆ ಎಂಬುದನ್ನು ನಾವು ಸುದ್ದಿ 
ವಾಹಿನಿಗಳ್ಲ ನೋಡಲು ಆರಂಭಸಿದಾಗ, ದೂರದ ಈಶಾನ್ಯ 
ಕರ್ನಾಟಕದಲ್ಲಿ ಬದುಕುತ್ತಿದ್ದ ನಮಗೆ ಇದೊಂದು ಗಂಭೀರ 
ವಿಚಾರವಾಗಿ ಕಾಣಲಲ್ಲ. ಆದರೆ ದೇಶದಾದ್ಯಂತ ಮೊದಲ 
ಲಾಕ್‌ಡೌನ್‌ ಘೋಷಣೆಯಾಗಿ ನಾವು ನಿಯಮಿತ ಅವಧಿಗಿಂತ 
ಒಂದು ತಿಂಗಳ ಮೊದಲೇ ಶಾಲೆಗಳನ್ನು ಮುಚ್ಚಬೇಕಾದ ಸಂದರ್ಭ 
ಎದುರಾದಾಗ ಚಿಂತೆಯ ಕಾರ್ಮೋಡವು ನಮ್ಮನ್ನು ಆವರಿಸಿತು. 
ಇದೊಂದು ಅನಿರೀಕ್ಷಿತ ಪರಿಸ್ಥಿತಿ ಆಗಿದ್ದ ಕಾರಣ ಹಾಗು ಶಾಲೆ ಮತ್ತೆ 
ಆರಂಭವಾಗುವ ನಮ್ಮ ಕನಸು ನನಸಾಗುವ ಸಾಧ್ಯತೆಗಳು ಕಡಿಮೆ 
ಇದ್ದ ಕಾರಣ, ಮನೆಯಲ್ಲರುವ ಮಕ್ಕಳ ಸ್ಥಿತಿಗತಿ, ಇವರನ್ನು ಆರೈಕೆ 
ಮಾಡುತ್ತಿರುವವರು ಎದುರಿಸುತ್ತಿರುವ ಸವಾಲುಗಳ ಕುರಿತು ನಮ್ಮ 
ಚಿಂತೆ ಹೆಚ್ಚುತ್ತಾ ಹೋಯುತು. 


ಚಾಲನೆ ನೀಡುವುದು 


ಸವಾಲುಗಳು 

ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳಲು ನಾವು ಎಂದಿನಂತೆ ಪೋಷಕ- 
ರೊಂದಿಗೆ ಮುಖಾಮುಖ ಸಂವಾದವನ್ನು ಪ್ರಾರಂಭಸಿದೆವು. ಈ 
ಸಂವಾದವು, ಕೆಳ ಮಧ್ಯಮ ವರ್ಗ, ಬಡವರು ಮತ್ತು ಅಲಕ್ಷಿತ 
ಸಮುದಾಯಗಳನ್ನು ಈ ಮಹಾಮಾರಿಯು ಹೇಗೆ ಬಾಧಿಸುತ್ತಿದೆ 
ಎನ್ನುವ ಚಿತ್ರಣವು ನಮ್ಮೆದುರು ಅನಾವರಣಗೊಳಸಿತು. ಬೇರೆ 
ನಗರಗಳಂದ ತಮ್ಮ ಮನೆಗೆ ಮರಳಲು ಸಾಧ್ಯವಾಗದೆ ಸಿಲುಕಿ- 
ಕೊಂಡಿರುವವರು, ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಹೋಗದೆ ಅಥವಾ 
ತಮ್ಮ ಅಟೋರಿಕ್ಷಾ ಹಿಡಿಸದೆ ಅಥವಾ ರಸ್ತೆ ಬದಿಯಲ್ಪರುವ ತಮ್ಮ 
ಅಂಗಡಿಗಳನ್ನು ತೆರೆಯಲಾಗದೆ ಆದಾಯವನ್ನು ಕಳೆದು- 
ಕೊಂಡವರು - ಹೀಗೆ ಮಕ್ಕಕ ಪೋಷಕರ ನಾನಾ ಕಥೆಗಳು ಬೆಳಗೆ 
ಬಂದವು. ಪರಿಸ್ಥಿತಿ ಎಲ್ಲಯವರೆಗೆ ಹದಗೆಟ್ಟತ್ತು ಎಂದರೆ ಕೆಲವರಿಗೆ 
ಒಪ್ಪೊತ್ತಿನ ಊಟವನ್ನು ಪಡೆಯುವುದೂ ಕಷ್ಟಕರವಾಗಿತ್ತು. 


ಕೆಲ ಪೋಷಕರನ್ನು ದೂರವಾಣಿಯ ಮೂಲಕ ಸಂಪಕರ್ಕೀಸಲೂ 
ನಮಗೆ ಸಾಧ್ಯವಾಗಲಲ್ಲ. ಯಾಕೆಂದರೆ ಅವರಿಗೆ ತಮ್ಮ ಮೊಬೈಲ್‌ 
ಸಂಖ್ಯೆಗೆ ರಿಚಾರ್ಜ್‌ ಮಾಡಲು ಕೂಡ ಹಣವಿಲ್ಲದ ಕಾರಣ ಮೊಬೈಲ್‌ 
ಸಂಪರ್ಕವನ್ನು ಕಳೆದುಕೊಂಡಿದ್ದರು. ಜನರು ಹೊರಗೆ 
ಹೋಗುವುದನ್ನು ಸಂಪೂರ್ಣವಾಗಿ ನಿಬಂ೯ಧಿಸಿದ್ದ ಕಾರಣ, 
ಸಂವಾದ ನಡೆಸಲು ಮಕ್ಷಳ ಮನೆಗೆ ಭೇಟ ನೀಡುವುದು ಮತ್ತು 
ಅವರು ಎದುರಿಸುತ್ತಿರುವ ಸವಾಲುಗಳಗೆ ಪರಿಹಾರ ಕಂಡುಕೊಳ್ಳುವ 
ನಮ್ಮ ಎಂದಿನ ಪ್ರಕ್ರಿಯೆಗೆ ಹಿನ್ನಡೆಯಾಯುತು. 


ತೊಡಗಿಸಿಕೊಳ್ಳುವಿಕೆಯ ಹೊಸ ಮಾರ್ಗಗಳು 


ಮಾನವೀಯ ಮತ್ತು ಆರೋಗ್ಯ ಸಂಬಂಧಿತ ನೆರವು ಒದಗಿಸಲು 


ಜಲ್ಲಾಡಳತದೊಂದಿಗೆ ನಮ್ಮ ಸಂಸ್ಥೆಯು ಕೈಜೋಡಿಸಲು 


ಸಾಧ್ಯವಾದಾಗ ನಮ್ಮಲ್ಲಿ ಭರವಸೆಯ ಆಶಾಕರಣಪವೊಂದು 
ಚಿಗುರೊಡೆಯಿತು. ಅಲ್ಲದೆ ಸಂವಾದ ನಡೆಸುವುದಕ್ಷಾಗಿ ಮಕ್ಷಳ 
ಮನೆಗೆ ಭೇಟ ನೀಡಲು ನಮಗೆ ನೋಡಲ್‌ ಅಧಿಕಾರಿಗಳ೦ಂದ 
ಅನುಮತಿ ದೊರೆಯುತು. 


ಶೇ ಪ್ರಕ್ರಿಯೆಯು ನಮಗೆ ನಾನಾ ರೀತಿಗಳಲ್ಲ ಸಹಕರಿಸಿತು: 


° ಇದು ಪೋಷಕರು ಮತ್ತು ಮಕ್ಷಳೊಂದಿಗೆ ವಾವು ಹೊಂದಿದ್ದ 
ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಸಿತು ಹಾಗು ಈ ಪಿಡುಗಿನ 
ನಡುವೆ ಅವರನ್ನು ಸಂಪರ್ಕಿಸಲು ನಾವು ಮಾಡಿದ 
ಪ್ರಯತ್ನವನ್ನು ಅವರು ಶ್ಲಾಘಿಸಿದರು. 

° ಈ ಸಾಂಕ್ರಾಮಿಕ ಮತ್ತು ಸುರಕ್ಷಾ ನಿಯಮಗಳ ಕುರಿತು 
ಜಾಗೃತಿ ರೂಪಿಸಲು ನಾವು ವಹಿಸಬೇಕಾದ ಪಾತ್ರವನ್ನು 
ಅರ್ಥೈಸಿ-ಕೊಳ್ಳುವಂತೆ ಮಾಡಿತು. 

* ಮಕ್ಕಳು ತಮ್ಮ ಶೈಕ್ಷಣಿಕ ಸಾಮರ್ಥ್ಯವನ್ನು ವೃದ್ಧಿಸುವ ಜೊತೆಗೆ 
ಪರಿಣಾಮಕಾರಿ ಚಟುವಟಕೆಗಳಲ್ಲ ತೊಡಗಿಕೊಳ್ಳುವಂತೆ 
ಮಾಡುವ ನಮ್ಮ ಪ್ರಯತ್ನಗಳಗೆ ಚಾಲನೆ ನೀಡಲು ಇದು 
ಸಹಕರಿಸಿತು. 


ತಪ್ಪು ಕಲ್ಪನೆಗಳನ್ನು ತೊಡೆದು ಹಾಕುವುದು 


ಇದು ಕೋವಿಡ್‌ - 19 ಪ್ರಕರಣಗಳ ಆರಂಭಕ ಹಂತವಾಗಿತ್ತು. 
ಅಲ್ಲದೆ ಈ ಸೋಂಕು ಹರಡುವಿಕೆಯ ಕುರಿತು ಜನರಲ್ಲ ಅನೇಕ ತಪ್ಪು 
ಕಲ್ಪನೆಗಳದ್ದವು. ಇದನ್ನು ತೊಡೆದು ಹಾಕಲು, ನಾಲ್ದು ಹಳ್ಳಗಳ 
ಪೋಷಕರೊಂದಿಗೆ ವಿವಿಧ ತಂಡಗಳಲ್ಲ ಯೋಜತ ಸಭೆಗಳನ್ನು 
ನಡೆಸಲಾಲಯುತು. ಸೋಂಕು ಹೇಗೆ ಹರಡುತ್ತದೆ. ಸೋಂಕಿನಿಂದ 
ಪಾರಾಗಲು ಅಥವಾ ಇದರ ವಾಹಕ ಆಗುವುದನ್ನು ತಪ್ಪಿಸಲು 
ತೆಗೆದುಕೊಳ್ಳಬೇಕಾದ ವಖುಂಜಾಗರೂಕತಾ ಕ್ರಮಗಳು 
ಮುಂತಾದವುಗಳನ್ನು ಕೆಲವು ಪ್ರದರ್ಶನ ಪತ್ರಗಳು ಮತ್ತು 
ಅಭತ್ತಿಪತ್ರಗಳ ಮೂಲಕ ಪರಿಣಾಮಕಾರಿಯಾಗಿ ಸಂವಹನ 
ಮಾಡಲಾಯುತು. ಆದರೆ ಮಕ್ಕಳ ನಡುವೆ ಜಾಗೃತಿ ಮೂಡಿಸುವ 
ಉದ್ದೇಶದಿಂದ ಅವರೊಂದಿಗೆ ಸಂವಾದ ನಡೆಸುವ ಮತ್ತು ಶೈಕ್ಷಣಿಕ 
ಕಾರ್ಯಕ್ರಮಗಳನ್ನು ಆರಂಭಸುವ ನಮ್ಮ ಮುಂದಿನ ಕೆಲಸವು 
ಸವಾಲುಗಳಂ೦ದ ತುಂಚತ್ತು. ಏಕೆಂದರೆ, ಶಿಕ್ಷಣ ಇಲಾಖೆಯು ಆಗಲೇ 
ಆನ್‌ ಲೈನ್‌ ಮೂಲಕ ಕಅಕೆಯನ್ನು ಪ್ರಾರಂಭಿಸಿತ್ತು. ಮತ್ತು ನಾವು 
ಇದನ್ನು ಅಮುಸರಿಸಖಬೇಕಿತ್ತು. 


ವಿಧಾನಗಳನ್ನು ಬದಲಾಲಯುಸುವುದು 


ಆನ್‌ಲೈನ್‌ ಕಲಕೆಗೆ ಪೂರಕವಾಗಿ ಬೇಕಾದ ಮೊಬೈಲ್‌ ಫೋನ್‌ 
ಮುಂತಾದ ಸಂಪನ್ಕೂಲಗಳು ಮಕ್ಕಳಗೆ ಮತ್ತು ಪೋಷಕರಿಗೆ 
ದೊರೆಯುತ್ತಿವೆಯೇ ಎನ್ನುವ ಕುರಿತು ನಾವು ಮಾಹಿತಿಯನ್ನು 
ಪಡೆಯಲು ಪ್ರಾರಂಭನಸಿದೆವು. ನಮ್ಮ ಶಾಲೆಯ ಡಿಜಟಲ್‌ 
ಸ್ಥಿತಿಗತಿಯು ರಾಜ್ಯದ ಹಳ್ಳಗಳ ಸರಾಸರಿ ಮಟ್ಟಕ್ಕಿಂತ ಹೆಚ್ಚೇನೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೭1 


54 


ಕೋವಿಡ್‌ 19 ಜಾಗೃತಿಯ ಬಗ್ಗೆ ಪೋಷಕರ ಜೊತೆಗೆ ಸಭೆ 


ಭಿನ್ನವಾಗಿರಲಲ್ಲ. ಕೇವಲ ರಂ ಶೇಕಡಾದಷ್ಟು ಪೋಷಕರಲ್ತ 
ಸ್ಕಾರ್ಟ್‌ಫೋನ್‌ಗಳದ್ದವು. ನಾವು ಪ್ರತಿ ತರಗತಿಯ ಶಿಕ್ಷಕರು ಮತ್ತು 
ಮಕ್ಷಳ ವಾಬ್ಬ್ಯಾಪ್‌ ಗುಂಪುಗಳನ್ನು ರಚಿಸಲು ಪ್ರಾರಂಭಸಿದೆವು 
ಹಾಗು ಎಲೆಕ್ಟ್ರಾನಿಕ್‌ ಸಂಪನ್ಯ್ಕೂಲಗಳನ್ನು ಪರಸ್ಪರ ಹಂಚಲು 
ಸಾಧ್ಯವಾಗುವಂತೆ ನೆರೆಹೊರೆಯವರನ್ನು ಒಟ್ಟಿಗೆ ಸಂಘಟಸಲು 
ಪ್ರಾರಂಭಿಸಿದೆವು. 


ಕಥೆಗಳು, ಕವನಗಳು, ಪ್ರಾಸಬದ್ಧ ಪದ್ಯಗಳು ಮೊದಲಾದ ಕಲಅಕಾ 
ಸಂಪನ್ಮೂಲಗಳು ಮತ್ತು ಕೆಲವು ಕಾರ್ಯಹಾಳೆಗಳನ್ನು ವಾಟ್ಬ್ಯಾಪ್‌ 
ಅಥವಾ ದೂರವಾಣಿ ಕರೆಯ ಮೂಲಕ ವಿವರಿಸಲಾಯುತು. 
ಮಕ್ಷಳಗೆ ಅವರು ಪೂರ್ಣಗೊಳಸಿದ ಕಾರ್ಯಹಾಳೆಗಳನ್ನು 
ಡಿಜಟಲ್‌ ರೂಪದಲ್ಲ ಕಳುಹಿಸಲು ತಿಆಸಲಾಲಯುತು. ಹಿರಿಯ 
ಪ್ರಾಥಮಿಕ ಶಾಲಾ ಮಕ್ಷಳಗಾಗಿ, ಅಂತರ್ಜಾಲ ತಾಣಗಳ 
ಕೊಂಡಿಗಳನ್ನು ಹಂಚಿಕೊಳ್ಳುವುದು ಮುಂತಾದ ಇತರ 
ವಿಧಾನಗಳನ್ನು ಪ್ರಯತ್ನಿಸಲಾಯಿತು. ಸುಮಾರು ಎರಡು ವಾರಗಳ 
ಅವಧಿಯಲ್ಲ., ಕೆಲವೊಂದು ಅನುಕೂಲತೆಗಳ ನಡುವೆಯೂ, 
ಅಂತರ್ಜಾಲ ತರಗತಿಗಜಳಗೆ ಸಂಬಂಧಿಸಿದ ಕಳವಳ ಮತ್ತು 
ಸವಾಲುಗಳ ಪಣ್ಣಯು ನಮ್ಮ ಮುಂದಿತ್ತು. 


ಅಳುಕು 


ನಮ್ಮ ಮುಂದಿದ್ದ ಅತ್ಯಂತ ದೊಡ್ಡ ಚಿಂತೆಯೆಂದರೆ: ಆರ್ಥಿಕ 
ಅಸಮಾನತೆಯಂತಹ ಅಂಶಗಳನ್ನು ನಮ್ಮ ಮಕ್ಕಳ ಮನಸಿನಲ್ಲಿ 
ತುಂಬುತ್ತಿದ್ದೇವೆಯೇ? ನಮ್ಮ ಶಾಲೆಯಿಂದ ಸದಾ ದೂರವಿರಿಸಲು 
ಪ್ರಯತ್ನಿಸಿದ್ದ ಇಂತಹವುಗಳನ್ನೇ ಈಗ ಕಲಕೆಗಾಗಿ, ವೈಯಕ್ತಿಕ 
ಬಳಕೆಗಾಗಿ ಅಥವಾ ಆಟವಾಡಲು ಬಳಸಬೇಕಾದ ಪರಿಸ್ಥಿತಿ 
ಉದ್ಧವಿಸಿತ್ತು. ಅಲ್ಲದೆ ಆದಾಯದಲ್ಲ ಕುಸಿತ ಉಂಟಾದ ಕಾರಣ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಪೋಷಕರ ಮುಖ್ಯ ಆದ್ಯತೆಯು ಅವರ ಮಕ್ಕಳಗೆ ಒಪ್ಪೊತ್ತಿನ ಊಟ 
ಮತ್ತು ಆಶ್ರಯ ಒದಗಿಸುವುದಾಗಿತ್ತು. ಅವರ ಬಳ ಒಂದು 
ಟ.ವಿ.ಯೂ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಅವರು ಮಕ್ಷಳಗೆ 
ಸ್ಮಾರ್ಟ್‌ಫೋನ್‌ ಒದಗಿಸುವುದಾದರೂ ಹೇಗೆ? ಅಂತರ್ಜಾಲ 
ವಿಧಾನದ ಮೂಲಕ ಶೈಕ್ಷಣಿಕ ನೆರವಿನ ತಾತ್ನಾಅಕ ಅಂತರಕ್ಕೆ 
ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲ ವಾವು ಸಾಮಾಜಕ ನ್ಯಾಯ 
ಮತ್ತು ಮಾನವೀಯ ಮೌಲ್ಯಗಳನ್ನು ನಿರ್ಲ೯ಕ್ಷಿಸುತ್ತಿದ್ದೇವೆಯೇ? 


ಈ ಪ್ರಕ್ರಿಯೆಯ ವೇಳೆ ನಾವು ಕಂಡ ಕೆಲವು ದೃಷ್ಣಾಂತಗಳೇ ನಮ್ಮ 
ಈ: ಯೋಚನೆಗೆ ಕಾರಣವಾಗಿದ್ದವು. ಪೋಷಕರು (ಮುಖ್ಯವಾಗಿ 
ತಂದೆ) ಮಾತ್ರವೇ ಕುಟುಂಬದಲ್ಲಿ ಸ್ಮಾರ್ಟ್‌ಫೋನ್‌ ಹೊಂದಿದ್ದರು. 
ಶಾಲಾ ಕೆಲಸಕ್ಷೆ ಮುಸ್ಸಂಜೆಯ ವೇಳೆಯಷ್ಟೇ ಅವರು ಮಕ್ಕಳಗೆ 
ಸ್ಮಾರ್ಟ್‌ಫೋನ್‌ ಅನ್ನು ನೀಡುತ್ತಿದ್ದರು. ಕೆಲವೊಮ್ಮೆ ಅದೂ ಸಹ 
ಸಾಧ್ಯವಿರಲಲ್ಲ. ಅನೇಕ ಸಂದರ್ಭಗಳಲ್ಲ ಫೋನ್‌ನ ಡೇಟಾ 
ಸಾಲುತ್ತಿರಅಲ್ಲ. ಈ ಎಲ್ಲಾ ಕಾರಣಗಳಗಾಗಿ ಕೆಲ ಮಕ್ಕಳು ತಮ್ಯದೇ 
ಆದ ಸ್ಕಾರ್ಟ್‌ಫೋನ್‌ಗಳಗಾಗಿ ಖೇಡಿಕೆ ಸಲ್ಪಸಿದರು. ಬಾಲಕಿಯರ 
ವಿಚಾರದಲ್ಲಿ ಪರಿಫ್ಥಿತಿ ಇನ್ನೂ ಕೆಟ್ಟದಾಗಿತ್ತು. ನ್ಯಾಯಪರ, 
ಮಾನವೀಯ ಮತ್ತು ಸಮಾತೆಯ ಸಮಾಜ ಮುಂತಾದ 
ಪರಿಕಲ್ಪನೆಗಳನ್ನು ನೆಲೆಗೊಆಳಸಲು ಬೋಧನೆ - ಕಲಕೆಯ 
ವಿಧಾನಗಳು ಪ್ರಬಲ ಸಾಧನಗಳಾಗಬೇಕಾದ ಸಂದರ್ಭದಲ್ಲ. ಇದೇ 
ವಿಧಾನಗಳ ಹೆಸರಿನಲ್ಲ ಈ ಪರಿಕಲ್ಲನೆಗಳಗೆ ತಿಲಾಂಜಲ 
ಇಡುತ್ತಿದ್ದೇವೆಯೇ? ಈ ಪ್ರಶ್ನೆಗಳನ್ನು ನಮ್ಮನ್ನು ನಾವೇ 
ಕೇಳಆ ಕೊಂಡೆವು. 


ಈೇ ಪರ್ಯಾಲೋಚನೆಯ ಪ್ರತಿಫಲವಾಗಿ ಎರಡನೇ ಹಂತದ 
ಚರ್ಚೆಗಳು ಪ್ರಾರಂಭವಾದವು. ಈ ಪರಿಸ್ಥಿತಿಯಲ್ಲ, ನಮ್ಮ ಮಕ್ಕಳ 
ಜೊತೆ ಸಂವಾದ ನಡೆಸಲು ಇರುವ ಅತ್ಯಂತ ಪರಿಣಾಮಕಾರಿ 
ವಿಧಾನವೆಂದರೆ ಮುಖಾಮುಖ ಸಭೆಗಳನ್ನು ನಡೆಸುವುದು ಎಂದು 
ನಾವೆಲ್ಲಾ ಅರಿತುಕೊಂಡೆವು. ಅಂತಿಮವಾಗಿ, ಮಕ್ಕಳನ್ನು ಅವರ 
ಹಳ್ಳಿಯಲ್ಲೇ ಸಣ್ಣ ಗುಂಪುಗಕ್ಲ ಭೇಟಯಾಗುವ ಆಲೋಚನೆ 
ಹೊಳೆಯುತು. ಆದರೆ 1ರಿಂದ ೨ನೇ ತರಗತಿಯವರೆಗಿನ ಮಕ್ನಳು 
ಸುಮಾರು ಐದರಿಂದ 10೦ ಕಿ.ಮೀ. ಅಂತರದಲ್ಲಿ ಒಟ್ಟು ಆರು 
ಹಳ್ಳಗಳಲ್ಲ ಹಂಚಿ ಹೋಗಿದ್ದುದು ನಮ್ಮ ಎದುರಿದ್ದ ಸವಾಲಾಗಿತ್ತು. 


ಶಿಕ್ಷಣ ತಲುಪಿಸಲು ಯೋಜನೆ ರೂಪಿಸುವುದು 


ಈ ಸಂದರ್ಭದಲ್ಲ ಹೊಳೆದ ಉತ್ತಮ ವಿಚಾರವೆಂದರೆ, ಕೋವಿಡ್‌ - 
19 ಅನ್ನೇ ಜಾಗೃತಿ ಮತ್ತು ಶೈಕ್ಷಣಿಕ ಕಲಕೆಗಾಗಿ ವಿಷಯ 
ವಸ್ತುವನ್ನಾಗಿ ಆರಿಸಿಕೊಳ್ಳುವುದು. ಹೀಗಾಗಿ ಭಾಷೆ (ಕನ್ನಡ. 
ಇಂದ್ದಿಷ್‌ ಮತ್ತು ಹಿಂದಿ), ವಿಜ್ಞಾನ, ಸಮಾಜ ವಿಜ್ಞಾನವನ್ನು ಬಳಸಿ 
ಮುನ್ನಡೆಯುವ ಏಕೀಭವಿಪಿದ ವಿಧಾನವನ್ನು ಯೋಜಸಲಾಲುತು. 
ಸುದ್ದಿಪತ್ರಿಕೆಗಳು. ಟಅ.ವಿ ಮಾಧ್ಯಮಗಳು. ಸಾಮುದಾಯುಕ 
ಚರ್ಚೆಗಳು ಮತ್ತು ಮನೆಯಲ್ಲ ನಡೆಯುವ ಚರ್ಚೆಗಳ ಮೂಲಕ 
ವಿದ್ಯಾರ್ಥಿಗಳೆಲ್ಲ ಈ ಪಿಡುಗಿನ ವಿಚಾರಕ್ಕೆ ತೆರೆದುಕೊಂಡಿರುವಾಗ 
ಇದೇ ಪ್ರಸ್ತುತ ವಿಚಾರವನ್ನು ಆರಿಸುವುದಲ್ಲದೆ ಇದಕ್ಕಿಂತ 
ಉತ್ತಮವಾದ ಆಯ್ಕೆ ಬೇರೇನಿದೆ? ಶಿಕ್ಷಕರ ಸಣ್ಣ ತಂಡವೊಂದು 
ವಿಷಯವಸ್ಸುವಿನ ಮೇಲೆ ಕೆಲಸವನ್ನು ಆರಂಭಸಿತು. ತಂಡದಲ್ಪದ್ದ 
ಮಕ್ಕಳ ಕಅಕಾ ಮಟ್ಟದ ಕುರಿತು ಶಿಕ್ಷಕರಿಗೆ ಸರಿಯಾದ ಮಾಹಿತಿ ಇದ್ದ 
ಕಾರಣ, ಅವರ ಕೆಲಸ ಸುಲಭವಾಲಯುತು. 


ನಾವು ಆರಿಸಿದ ಕೆಲವು ವಿಷಯವಸ್ಸುಗಳೆಂದರೆ: ನಮ್ಮೊಂದಿಗೆ 
ಬದುಕುವ ಸೂಕ್ಸ್ಯಾಣುಜೀವಿಗಳ ಪರಿಚಯ, ನಮ್ಮ ಆರೋಗ್ಯವನ್ನು 


ಬಾಧಿಸುವ ಕೆಲವು ಸಾಮಾನ್ಯ ವೈರಾಣು ಜ್ರರಗಳ (ಫ್ಲೂ 
ಜ್ರರದಂತಹ) ಉದಾಹರಣೆಗಳು, ಕೊರೊನಾ ಎಂದು 
ಹೆಸರಿಸಲಾಗಿರುವ ಹೊಸ ವೈರಾಣು ತಳಯ ಪರಿಚಯ ಹಾಗು 
ಇಡೀ ಜಗತ್ತಿನಲ್ಪ್ಲ ಏಕೆ ಇಷ್ಟೊಂದು ಪ್ರಮಾಣದಲ್ಲ ಮುನ್ನೆಚ್ಚರಿಕೆ 
ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಲಸಿಕೆ ಮುಂತಾದ ಪದಗಳ 
ಪರಿಚಯ. ಇವುಗಳಲ್ಲ ಕೆಲವನ್ನು ವಿವರಿಸಲು ನಾವು 
ವೀಡಿಯೋವನ್ನು ಬಳಸಿಕೊಂಡೆವು. ವೈರಾಣು ಹೇಗೆ ಹರಡುತ್ತದೆ, 
ದೈಹಿಕ ಅಂತರ ಮತ್ತು ಮಾಸ್ಟ್‌ ಧರಿಸುವುದು ಮತ್ತು ಕೈ 
ತೊಳೆಯುವ ಮೂಲಕ ಶುಚಿತ್ವವನ್ನು ಕಾಪಾಡಿ ನಾವು ಹೇಗೆ 
ಸುರಕ್ಷಿತವಾಗಿರಬಹುದು ಎಂಬ ಕುರಿತು ನಾವು ಚರ್ಚಿಸಿದೆವು. 
ಕ್ಲಾರಂಟೀನ್‌, ಐಸೊಲೇಶನ್‌, ಪರೀಕ್ಷೆ (ಬೆಕ್ತಿಂಗ್‌) ಮುಂತಾದ 
ಹೊಸ ಪದಗಳನ್ನು ಸಹ ನಾವು ಪರಿಚಯುಸಿದೆವು. 


ಇದರೊಂದಿಗೆ, ಮಕ್ಕಳ ಪ್ರಂತ ಅನುಭವದ ಮೂಲಕ ಮತ್ತು ದೇಶದ 
ಇತರ ಭಾಗಗಳ ಪ್ರಕರಣಗಳ ಅಧ್ಯಯನದ ಮೂಲಕ, ಮಕ್ಕಳ 
ಬದುಕಿನ ಮೇಲೆ ಲಾಕ್‌ಡೌನ್‌ ಬೀರಿದ ಪರಿಣಾಮಗಳನ್ನು 
ಚರ್ಚಿಸುವುದು ಸಾಧ್ಯವಾಯುತು. ನಾವು ದತ್ತಾಂಶ ನಿರ್ವಹಣಿ 
ಮತ್ತು ವಿಶ್ಲೇಷಣೆಯನ್ನು ಸಹ ಚರ್ಚಿಸಿದೆವು. 


ಇದೇ ರೀತಿಯಲ್ಲ. ಭೂಪಟಗಳ ಸಹಾಯದೊಂದಿಗೆ, ಈ ಹಿಂದೆ 
ಉದ್ಭವಿಸಿದ ಪಿಡುಗುಗಳ ಕುರಿತು ಚರ್ಚೆ ನಡೆಸಿ ಇತಿಹಾಸ ಮತ್ತು 
ಭೂಗೋಳಶಾಸ್ಪ ಸ್ತವನ್ನೂ ಸೇರಿಸಿಕೊಂಡೆವು. ಕಥೆಗಳು, ಪ್ರಾಸ 
ಪದ್ಯಗಳು. ನಳ ತ್ನ ಅತ್ತಿಪತ್ರಗಳು. ಪ್ರಕರಣ ಅಧ್ಯಯನಗಳು. 
ಸುದ್ದಿಪತ್ತಿಕೆಗಕ ಕತ್ತರಿಸಿದ ಭಾಗಗಳು. ಭೂಪಟಗಳು, ನಾವು 
ರಚಿಸಿದ ಮತ್ತು ಯೂಟ್ಯೂಬ್‌ನಿಂದ ಆರಿಸಿದ ವೀಡಿಯೋಗಳು 
ಇತ್ಯಾದಿ ಕೆಲ ಸಂಪನ್ಮೂಲಗಳನ್ನು ವಾವು ಬಕಸಿಕೊಂಡೆವು. ನಮ್ಮ 
ತಂಡದ ಈ ಎಲ್ಲಾ ಪ್ರಯತ್ನದಿಂದಾಗಿ ಮಕ್ಕಳು ಈ ಪಿಡುಗಿನ 
ಕುರಿತು ಗಮನಿಸಲು, ಕೇಳಲು, ಚರ್ಜಿಸಲು ಹಾಗು ಜಾಗ್ಯತಿ 
ರೂಪಿಸಿಕೊಳ್ಳಲು ಸಾಧ್ಯವಾಯುತು. ಸಮಯದ ವಿಚಾರದಲ್ಲ ನಮ್ಮ 
ವೇಳಾಪಟ್ಟ ಮತ್ತು ಪ್ರತಿ ತಂಡಕ್ಕೆ ನೀಡುವ ನಮ್ಯ ಭೇಟಯು 
ಪರಿಣಾಮಕಾರಿಯಾಲಯುತು. ಪೋಷಕರೂ ಕೂಡಾ ನಮ್ಮ 
ಪ್ರಸ್ತಾಪದ ಕುರಿತು ಇನ್ನಷ್ಟು ಆತ್ಕವಿಶ್ವಾಸ ಗಳಸಿಕೊಂಡರು. 


ಈ ಭಾಗವಹಿಸುವಿಕೆಯು, ವಿವಿಧ ವಿಷಯಗಳಗಾಗಿ ಬೇಕಾಗುವ 
ಕೌಶಲ್ಯಗಳನ್ನು ಗಳಸಲು  ಕೋವಿಡ್‌ ನೀಡಿದ ಅನೇಕ 
ಸಾಧ್ಯತೆಗಳನ್ನು ಎತ್ತಿ ತೋರಿಸಿತು. ಯೋಜನೆಗಳನ್ನು 


ವಿನ್ಯಾಸಗೊಳಸುವುದು ಪುಲಭವಾಲಯುತು. ಉದಾಹರಣೆಗೆ, 
ಕಾರ್ಯಚಟುವಟಕೆಯ ಸ್ಥಳದಲ್ಲ ಕೈಗಳ ಶುಚಿತ್ವವನ್ನು ಅಭ್ಯಾಸ 


ಮಾಡುವುದು ಹಾಗು ಯಾರಾದರೂ ಈ ಅಭ್ಯಾಸಗಳನ್ನು 
ಪಾಅಸದಿದ್ದರೆ ಆ ಕುರಿತು ಚರ್ಚೆ ನಡೆಸುವುದು ಸಾಧ್ಯವಾಯಿತು. 
ಭತ್ತಿಪತ್ರದ ವಿನ್ಯಾಸ ಮತ್ತು ಕೈಪಿಡಿಯನ್ನು ಬರೆಯುವ ಕೆಲಸವು 
ಹಿರಿಯ ವಿದ್ಯಾರ್ಥಿಗಳಲ್ಲ ಜವಾಬ್ದಾರಿ ಮತ್ತು ಪಾಲ್ಗೊಳ್ಳುವಿಕೆಯ 
ಪ್ರಜ್ಞೆಯನ್ನು ಮೂಡಿಸಿತು. 


ಸವಾಲುಗಳು 


ಖಂಡಿತವಾಗಿಯೂ, ಈ ತಂಡವು ಕೆಲಪೊಂದು ಸವಾಲುಗಳನ್ನು 
ಎದುರಿಸಿದೆ. ಈ ಕಾರ್ಯಚಟುವಟಕೆಗಳಲ್ಲ ಮಕ್ತಕ ಹಾಜರಾತಿಯು 
ಅನಿಯಮಿತವಾಗಿತ್ತು. ಏಕೆಂದರೆ. ಅವು ಶಾಲಾ ದಿನಗಳು ಅಲ್ಲದ 
ಕಾರಣ ಮತ್ತು ನಿಯಮಗಳು ಅನ್ವಯುಸ ದೇ ಇದ್ದ ಕಾರಣ, 
ಪೋಷಕರು ಅವರನ್ನು ಕೆಲಸಕ್ಸಾಗಿ 'ಗಡ್ಣೆಗಳಗೆ ಕರೆದುಕೊಂಡು 
ಹೋಗುತ್ತಿದ್ದರು. 


ಸ್ಥಳದ ಆಯ್ದೆಯ ಕುರಿತೂ ಸಮಸ್ಯೆಗಳದ್ದವು. ಕೆಲ ಸ್ಥಳಗಳು ತೀರಾ 
ಸಾರ್ವಜನಿಕವಾಗಿದ್ದರೆ ಇನ್ನು ಕೆಲವೆಡೆ ನೀರು ನಿಲ್ಲುವ ಇತ್ಯಾದಿ 
ಸಮಸ್ಯೆ ಇತು. ಕೋವಿಡ್‌-19 ಭೀತಿಯೊಂದಿಗೆ ಪ್ರಯಾಣಿಸುವುದು 
ಮತ್ತು ಸಾರಿಗೆ ಸೌಲಭ್ಯದ ಅಲಭ್ಯತೆಯು ಇನ್ನಷ್ಟು ಸವಾಲುಗಳನ್ನು 
ಒಡಿತು. 

@ 


ಅನುಭವದಿಂದ ಕಅಯುವುದು 


p ನಿರ್ದಿಷ್ಟ ವಿಷಯವಸ್ತುವನ್ನು ಬಳಸಿಕೊಂಡು ಈ ಸಂದರ್ಭಕ್ಷಾಗಿ 
ಅಭವೃದ್ಧಿಪ ಪಡಿಸಿದ A ವಸ್ತುಗಳು ಭಾಷೆ. 
ಗಣಿತಶಾಸ್ತ್ರ. ಪರಿಸರ ಅಧ್ಯಯನ ಇತ್ಯಾದಿಗಕಲ್ಲ ಮಕ್ಕಳ 
ಮೂಲಸ ಸಾಮರ್ಥ್ಯವನ್ನು ಅಭವೃದ್ಧಿಪಡಿಸುವಲ್ಲ ಫೆರಿಣಾಮಕುರ 


°  ಮುಖಾಮುಣ ತೊಡಗುವಿಕೆಯ ಜೊತೆಗೆ ಡಿಜಟಲ್‌ ಪರಿಕರಗಳ 
ಬಳಕೆಯು ಮುಖ್ಯವಾಗಿ ಹಿರಿಯ ಪ್ರಾಥಮಿಕ ತರಗತಿಯ 
ಮೇಲಅನ ವಿದ್ಯಾರ್ಥಿಗಳೆಲ್ಲ ಪರಿಣಾಮಕಾರಿ ಸಂಯೋಜನೆ 
ಎನಿಸಿತು. 


p ಸಾಮಾನ್ಯ ಘೋನ್‌ಗಳಲ್ಲೂ ಬಳಸಬಹುದಾದುದರಿಂದ 
"ದೂರ್‌ ಸಭಾ' ಬಟೆಅಕಾವ್ಸರೆನ್ಡ್‌ಗಳು ಮುಂತಾದ ಕೆಲವು 
ವಿಧಾನಗಳು ಉಪಯಕ್ತ್ಷ ಎನಿಸಿದವು. ಈ ಸಂದರ್ಭದಲ್ಲ 
ಮಕ್ಕಳು ಪರಸ್ಪರ ಕಾಣದೆ ಇದ್ದ ಕಾರಣ ಇಂದ್ದಿಷ್‌ ಭಾಷೆಯಲ್ಲ 
ಸಂವಹನ ನಡೆಸುವಾಗ ಅವರು ಹೆಚ್ಚಿನ ಅಳುಕನ್ನು 
ತೋರಿಸಲಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


VW 


*  ಮುಖಾಮುಖ ತೊಡಗುವಿಕೆಯು ಅತ್ಯುತ್ತಮ. ಏಕೆಂದರೆ ನಮ್ಮ ತಂಡದ ಪ್ರಯತ್ನವು. ನಿರಂತರ ಕಆಕೆಯಲ್ಲ ಡಿಜಟಲ್‌ 
ಕಲಅಕಾರ್ಥಿಗಳು, ಅವರ ಸಹಪಾಠಿಗಳು ಮತ್ತು ಸುಗಮಗಾರರ ಪರಿಕರಗಳ ಸೃಷ್ಟಿ ಮತ್ತು ಬಳಕೆಗೆ ಕಾರಣವಾಗಿದೆ. ಶಿಕ್ಷಕರಿಗೆ ತರಗತಿ 
ನಡುವಿನ ನೇರ ಚರ್ಚೆಯಲ್ಲ ವೈಯಕ್ತಿಕ ಗಮನವನ್ನು ನೀಡಲು ಕೊಠಡಿಯಿಂದ ಹೊರಬರಲು ಮತ್ತು ಅವರ ಕಲಕೆಯನ್ನು 
ಸಾಧ್ಯ ಹಾಗೂ ಇದು ನೇರ ಪಾಲ್ಗೊಳ್ಳುವಿಕೆಯನ್ನು ಹೊರಗಡೆಗೆ ಕೊಂಡೊಯ್ಯುವಲ್ಲ ಅವರಿಗೆ ಬೇಕಿದ್ದ 
ಉತ್ತೇಜಸುತ್ತದೆ. ಅಲ್ಲದೆ ಇದು ಎಲ್ಲಾ ಐದು ಇಂದ್ರಿಯಗಳನ್ನು ಆತ್ಮವಿಶ್ವಾಸವನ್ನು ಇದು ವೃದ್ಧಿಸಿದೆ. ಹೀಗೆ, ನಮ್ಮ ಎಂದಿನ 
ಬಳಸುತ್ತದೆ ಮತ್ತು ಉತ್ತಮ ಕಲಕೆಗೆ ಅನುವು ಕಾರ್ಯಕ್ರಮದಲ್ಲಿ ಬಳಸಬಹುದಾದ ಹೊಸ ವಿಷಯಗಳನ್ನು 
ಮಾಡಿಕೊಡುತ್ತದೆ. ಕಅಯಲು ಠ ಪಿಡುಗು ಅವಕಾಶ ಮಾಡಿಕೊ್ಜದೆ. 


ಅನಿಲ್‌ ಎಸ್‌. ಅ೦ಗಡಿಕಿ: ಅವರು ೨೦1೭ರಿಂದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 
ಯಾದಗಿರಿ ಜಲ್ಲಾ ಸಂಸ್ಥೆಯ ಅಜೀಂ ಪ್ರೇಮ್‌ಜ ಶಾಲೆಯಲ್ತ ಸೇವೆ ಸಲ್ಲಸುತ್ತಿದ್ದಾರೆ. ಫೌಂಡೇಷನ್‌ ಸೇರುವ ಮೊದಲು 
ಅವರು ೫1 ಮತ್ತು ॥ನೇ ತರಗತಿಗೆ ರಸಾಯನಶಾಸ್ತ್ರದ ಪಾಠ ಮಾಡುತ್ತಿದ್ದರು. ಇವರನ್ನು 
anil.angadiki@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆ್ಪನ್‌ ಮೆಂಡೋನ್ಸಾ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


56 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೨೦೦21 


